ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


1786 


ಮಾನ್ಯ ಸದಸ್ಯರ ಹೆಸರು 


ಡಾ: ತಳವಾರ್‌ ಸಾಬಣ್ಣ 
(ನಾಮ ನಿರ್ದೇಶನ ಹೊಂದಿದವರು) 


ಉತ್ತರಿಸುವ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


ಉನ್ನತ ಶಿಕ್ಷಣ ಸಚಿವರು 


14-03-2022 


ಪ್ರಶ್ನೆ 


ಉತ್ತರ 


(ಅ) 


| ಹಾನಗಲ್‌ 


ಪದ್ಮ ವಿಭೂಷಣ ಪ್ರಶಸ್ತಿ 
ಪುರಷ್ಕತ ಡಾ: ಗಂಗೂಬಾಯಿ 
ಹೆಸರಿನಲ್ಲಿ 


2009ರಲ್ಲಿಯೇ ಸ್ಥಾಪಿತವಾದ 


ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ |. 
ವಿಶ್ವವಿದ್ಯಾಲಯವು ಮೂಲಭೂತ 


ಕೊರತೆ 
ಸರ್ಕಾರದ 


ಸೌಕರ್ಯಗಳ 
ಎದುರಿಸುತ್ತಿರುವುದು 
ಗಮನಕ್ಕೆ ಬಂದಿದಿಯೇ; 


ಬಂದಿದೆ. 


(ಆ) 


ವಿಶ್ವವಿದ್ಯಾಲಯವು ಸ್ಥಾಪನೆಯಾಗಿ 
12 ವರ್ಷಗಳಾದರೂ ಸ್ವಂತ ಕಟ್ಟಿಡ 
UGC 12 8 ಗೆ ಬೇಕಾದಷ್ಟು ಶಿಕ್ಷಕರ 
ನೇಮಕಾತಿ ಇಲ್ಲದಿರುವುದು 
ಸರ್ಕಾರದ ಗಮನಕ್ಕೆ, ಬಂದಿದಿಯೇ; 


ra 


ಅನುದಾನದ ಕೊರತೆ ನೀಗಿಸಲು | ಕರ್ನಾಟಿಕ ರಾಜ್ಯ ಡಾ. ಗಂಗೂಬಾಯಿ ಹಾನಗಲ್‌ ಸಂಗೀತ 
ವಿಶ್ವನಬಿದ್ಯಾಲಯದ ಮೂಲಗಳು | ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ, ಮೈಸೂರು ಈ 
ಇಲ್ಲದಿದರುವುದಕ್ಕೆ | ವಿಶ್ವವಿದ್ಯಾಲಯಕೆೆ ಅನುದಾನದ ಕೊರತೆ ನೀಗಿಸಲು (ಲೆಕ್ಕ 


ಸಾಕಷ್ಟು 


ಸರ್ಕಾರ ಯಾವ ರೀತಿಯ ಪರಿಹಾರ | ಶೀರ್ಷಿಕೆ; 2205-00-101-0-08) ಕಳೆದ ಮೂರು ವರ್ಷಗಳಲ್ಲಿ, 
ಈ ಕೆಳಕಂಡಂತೆ ಅನುದಾನ ಹಂಚಿಕೆ ಮಾಡಲಾಗಿದೆ. 


ನೀಡಿದೆಯೇ; 


ಬಂದಿದೆ 


ಸಿ 


(ಈ)| ಡಾ: ಗಂಗೂಬಾಯಿ ಹಾನಗಲ್‌ 
ಹೆಸರಿನಲ್ಲಿರುವ 
ವಿಶ್ವವಿದ್ಯಾಲಯವನ್ನು ಬೆಳೆಸಲು 
ಸರ್ಕಾರ ಯಾವ ಕ್ರಮಗಳನ್ನು 
ಕೈಗೊಂಡಿದೆ? 


ಸಳ 


3ರ್ನಾಟಕ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ 
ವಿಶ್ವವಿದ್ಯಾಲಯವನ್ನು -2009 ರಲ್ಲಿ ಸ್ಮಾಪನೆ 
ಮಾಡಲಾಗಿದ್ದು, ಕರ್ನಾಟಿಕ ಸಂಗೀತ ಮತ್ತು ಪ್ರದರ್ಶಕ 
ಕಲೆಗಳ ಕ್ಲೇತದಲ್ಲಿ ಉಜ್ಮಲ ಪರಂಪರೆ ಇರುವುದರಿಂದ 
ಸಂಗೀತ ಮತ್ತು ಪ್ರದರ್ಶಕ ಕಲೆಗಳಲ್ಲಿ ಸಂಶೋಧನೆ ಮತ್ತು 
ಕಲಿಕೆಯ ಮುನ್ನಡೆಗಾಗಿ ಅವಕಾಶವನ್ನು ಕಲ್ಪಿಸಿ, ಸಂಗೀತ 
ಮತ್ತು ಪ್ರದರ್ಶಕ ಕಲೆಗಳ ಎಲ್ಲಾ ವಿಭಾಗಗಳಲ್ಲಿ ಶಿಕ್ಷಣ 
ದೊರೆಯುವಂತೆ ಮಾಡುವುದು ಸಂಗೀತ ಮತ್ತು ಪ್ರದರ್ಶಕ 
ಕಲಾ ವಿದ್ಧಾಂಸರು ಮತ್ತು ಸಂಬಂಧಪಟ್ಟ 
ವಿದ್ಯಾಬಿಷಯಗಳ ವಿದ್ಧಾಂಸರು ತಮ್ಮ ವಿಚಾರ 
ವಿವಿಮಯ ಮಾಡಿಕೊಳ್ಳುವುದಕ್ಕಾಗಿ. ಕರ್ನಾಟಿಕೆ ರಾಜ್ಯ 
ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯವನ್ನು 
ಸ್ಥಾಪಿಸಲಾಗಿದೆ. ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ 
ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ ಅನುಕೂಲವಾಗಿದೆ. 


ಸದರಿ ವಿಶ್ವವಿದ್ಯಾನಿಲಯವನ್ನು. ಬೆಳೆಸಲು ಮೈಸೂರು 
ನಗರಾಭಿವೃದ್ದಿ ಪ್ರಾಧಿಕಾರವು ಮೈಸೂರು-ಟಿ.ನರಸೀಪುರ 
ರಸ್ತೆಯಲ್ಲಿರುವ" ಸರ್ದಾರ ವಲ್ಲಭಬಾಯಿ 'ಪಟೇಲ್‌ 
ನಗರದಲ್ಲಿ ನೀಡಿರುವ . ಬದಲಿ ಭೂಮಿಯಲ್ಲಿ 
ವಿಶ್ವವಿದ್ಯಾಲಯದ ಸ್ಪಂತ ಆಡಳಿತ ಶೈಕ್ಷಣಿಕ 
ಸಾತಕೋತ್ತರ ಕೇಂದ್ರ ಸ್ಥಾಪನೆ, ವಿದ್ಯಾರ್ಥಿನಿಲಯ ಮತ್ತು 
ಸಭಾಂಗಣ ಕಟ್ಟಡಗಳನ್ನು ನಿರ್ಮಾಣ ಮಾಡಲು 
ಪರಿಷ್ಕತ ಅನುಮೋದನೆ ನೀಡುವಂತೆ ಕೋರಿರುವ ಬಗ್ಗೆ 
ಪರಿಶೀಲಿಸಲು ವಿಸೃತ ಅಂದಾಜು (ಊtailed estimate) 
ಹಾಗೂ ಅವಶ್ಯವಿರುವ ಪೀಠೋಪಕರಣ ಮುತ್ತು 
ಸಲಕರಣೆಗಳ ವೆಚ್ಚಗಳನೂ ಸಹ ಅಂದಾಜಿಸಿ ಒಟ್ಕಾರೆ 
ಅಂದಾಜು ಮೊತ್ತಕ್ಕೆ ಸಕಾರಣಗಳೊಂದಿಗೆ ವಿವರವಾದ 


ಸಂಖ್ಯೆ: ಇಡಿ 80 ಯುಎನ್‌ಇ 2022 


ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಲಾಗಿದೆ. 


[ಡಾ ಅಶ್ನು -ಹೀಐಸ್‌ವ)ಿ- ಜಾ ಹ 


ಉನ್ನತ ಶಿಕ್ಷಣ, ವಿದ್ಯನ್ಮಾನ, ಐಟಿ & ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ನಾನ ಹಾಗೂ ಕೌಶಲ್ಯಾಭಿವೃದ್ದಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು 


